ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ಗುರುತಿನ ಪ್ರಶ್ನೆ 

ದಿನಾಂಕ: 23-03-2021 ಪ್ರಶ್ನೆ ಸ೦ಖ್ಯೆ: 256(1940) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಮಾನೆ ಶ್ರೀನಿವಾಸ್‌(ಸ್ಠಳೀಯ ಸಂಸ್ಥೆಗಳ ಕ್ಲೇತು) 

ಉತ್ತರ ನೀಡಬೇಕಾದ ದಿನಾ೦ಕ: 23-03-2021 

ಉತ್ತರಿಸುವ ಸಚಿವರು: ಸಹಕಾರ ಸಚಿವರು 

ವಿಷಯ: ಕೆ.ಸಿ.ಸಿ ಬ್ಯಾಂಕ್‌ನಲ್ಲಿ ಜಮೆ ಇರುವ ಹಣ ರೈತರ ಖಾತೆಗೆ ಜಮೆ ಕುರಿತು 

(ಅ) 2015-16ನೇ ಸಾಲಿನ ಬೆಳೆ ವಿಮೆಗೆ ಸಂಬಂಧಿಸಿದ 06 ಕೋಟಿ ಬೆಳೆ ವಿಮೆ ಹಣವು 


ಹಾವೇರಿಯ ಕೆಸಿಸಿ. ಬ್ಯಾಂಕ್‌ನಲ್ಲಿ ಜಮೆಯಿರುವ ವಿಷಯ ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಆ) ಹಾವೇರಿಯ ಕೆ.ಸಿ.ಸಿ ಬ್ಯಾಂಕ್‌ನಲ್ಲಿ ಜಮೆಯಿರುವ ಹಣವನ್ನು ರೈತರ ಖಾತೆಗೆ ಜಮೆ 
ಮಾಡಲು ವಿಳಂಬವಾಗಲು ಕಾರಣಗಳೇನು; 


(ಇ) 2015-16ನೇ ಸಾಲಿನ ಬೆಳೆ ವಿಮೆಗೆ ಸಂಬಂಧಿಸಿದ 06 ಕೋಟಿ ವಿಮೆ ಹಣವನ್ನು ರೈತರ 
ಖಾತೆಗೆ ಜಮೆ ಮಾಡಲು ಸರ್ಕಾರಕ್ಕೆ ಬೇಕಾಗುವ ಕಾಲಾವಕಾಶವೆಷ್ಟು? 


